ಶಿಕ್ಷಣ ವಿಧಾನದ ಪುನಾರಚನೆ 


ಶುಭಂ ಗರ್ಗ್‌ ಮತ್ತು ವಿಷ್ಣು ಗೋಪಾಲ್‌ 


ನಿರ್ದಿಷ್ಟ ಜನಸಂಖ್ಯಾ ವಿವರಗಳು 


ಸವಾಯ್‌ ಮಾಧೋಪುರ್‌ ಜಲ್ಲೆಯ ಸವಾಯ್‌ ಮಾಧೋಪಮರ 
ಮತ್ತು ಬಂಡರ್‌ ಬ್ಲಾಕಿನ ರಣತಂಬೋರ್‌ ರಾಷ್ಟ್ರೀಯ ಉದ್ಯಾನದ 
ಅಂಚಿನಲ್ಲರುವ ಹಳ್ಳಗಳಲ್ಲ ಗ್ರಾಮೀಣ ಶಿಕ್ಷಾ ಕೇಂದ್ರ ಸಂಸ್ಥೆಯು 
ಕಾರ್ಯನಿರ್ವಹಿಸುತ್ತಿದೆ. ಈ ಜಲ್ಲೆಯ ಒಬ್ಲಾರೆ ಜನಸಂಖ್ಯೆ 
ಸುಮಾರು 14.5 ಲಕ್ಷ. ಇಲ್ಪ್ಲನ ಅಂಗ ಅನುಪಾತವು ಪ್ರತಿ 100೦ 
ಗಂಡಸರಿಗೆ 8೨7 ಹೆಂಗಸರು. ಜಲ್ಲೆಯ ಸುಮಾರು ಶೇಕಡ 
8೦ರಷ್ಟು ಜನಸಂಖ್ಯೆ ಗ್ರಾಮೀಣ ಪ್ರದೇಶದಲ್ಲ ವಾಸವಾಗಿದೆ. 
2೦೦6ರಲ್ಪ ಗ್ರಾಮೀಣ ಸವಾಯ್‌ ಮಾಧೋಪಮುರದಲ್ಲ ಗಂಡಸರು 
ಮತ್ತು ಹೆಂಗಸರ ಸಾಕ್ಷರತೆಯ ದರವು (7+ ವರ್ಷ) ಅನುಕ್ರಮವಾಗಿ 
ಶೇ. 42.4೦ ಮತ್ತು ಶೇ.7೨.4೦ ಆಗಿತ್ತು. ೭೦೦6ರ ಈ 
ಜಲ್ಲೆಯನ್ನು ಪಂಚಾಯತ್‌ರಾಜ್‌ ಸಚಿವಾಲಯವು ಹಿಂದುಳದ 
ಜಲ್ಲೆಯೆಂದು ಘೋಷಿಸಿದೆ. ಸವಾಯ್‌  ಮಾಧೋಮರದ 
ಅರ್ಥವ್ಯವಸ್ಥೆಯು ಬಹುತೇಕ ಕೃಷಿ ಆಧಾರಿತವಾಗಿದೆ. 
ಗುರ್ಜಾರ್‌ಗಳು (ಸಾಂಪ್ರದಾಯಕವಾಗಿ ಜಾನುವಾರು ಸಾಕಣಿಯಲ್ಲ 
ತೊಡಗಿದವರು) ಮತ್ತು ಮೀನಾ ಸಮುದಾಯದವರು (ಮೂಲತಃ 
ಅನುಸೂಚಿತ ಬುಡಕಟ್ಟು ಸಮುದಾಯವಾಗಿದ್ದು. ಶೇಗ 
ಪ್ರಮುಖವಾಗಿ ಬೇಸಾಯದಲ್ಲ ತೊಡಗಿದ್ದಾರೆ) ಈ ಪ್ರದೇಶದ 
ಪ್ರಮುಖ ಸಮುದಾಯಗಳಾಗಿವೆ. ಇಲ್ಲ ಸಣ್ಣ. ಆದರೆ ಗಮನಾರ್ಹ 
ಸಂಖ್ಯೆಯಲ್ಲಿ ಇತರೆ ಜಾತಿ ಗುಂಪುಗಳೂ ಇವೆ. ಮಾಲ, 
ಬೈರ್ವಾಗಳು. ಹರಿಜನರು, ಭೋಪಗಳು, ಜಗ್ಗಾಗಳು ಮತ್ತು 
ಅಧಿಸೂಚನೆಯಿಂದ ವಿಮುಕ್ತ ಬುಡಕಟ್ಟು ಗುಂಪುಗಳಾದ ಗಡಿಯ 
ಲೌಹಾರ್‌, ಮೋಫಿಯ, ಬವರಿಯ., ಕಂಜರ್‌ ಎಂಬ ಇತರೆ 
ಸಮುದಾಯಗಳೂ ಇವೆ. ಪ್ರವಾಸೋದ್ಯಮದಲ್ಲ ಇಲ್ಪ್ಲನ ಗ್ರಾಮೀಣ 
ಪ್ರದೇಶದ ಜನರು ನಿರತರಾಗಿದ್ದು ಕ್ಷೀನರುಗಳು. ಅಡುಗೆ 
ಮಾಡುವವವರು ಅಥವಾ ಟೂರಿಸ್ಟ್‌ ಮಾರ್ಗದರ್ಶಕರಾಗಿ ಕೆಲಸ 
ಮಾಡುತ್ತಿದ್ದಾರೆ. ಕೆಲವರು ತಮ್ಮ ಸ್ವಂತ ಡಾಬಾಗಳನ್ನೂ (ರಸ್ತೆಬದಿ 
ತಿನಿಸಿನ ಅಂಗಡಿಗಳು) ನಡೆಸುತ್ತಿದ್ದಾರೆ. 


ಸಾಂಕ್ರಾಮಿಕದ ಪರಿಣಾಮಗಳು 


ಐತಿಹಾಸಿಕವಾಗಿ ಗಮನಿಸಿದರೆ ಪ್ರತಿಯೊಂದು ದುರಂತವೂ ನಮ್ಯ 
ಸುತ್ತಲೂ ಹೆಚ್ಚು ಅಸಮಾನತೆ ಹಾಗು ಅನ್ಯಾಯಗಳನ್ನು ಉಂಟು 
ಮಾಡುತ್ತಾ ದೇಶದ ಸಾಮಾಜಕ ಹಂದರವನ್ನು ದರ್ಬಲ- 
ಗೊಳಸುತ್ತದೆ. ಈ ಮಹಾವ್ಯಾಧಿ ಮತ್ತು ತದನಂತರದ ಪರಿಸ್ಥಿತಿಯು 
ನಮ್ಮೆಲ್ಲರ ಬದುಕನ್ನು ಸ್ಥಗಿತಗೊಳಸಿದೆ. ಭಾರತವು, ಈಗ 
ಜಾಗತಿಕವಾಗಿ ಕೋವಿಡ್‌ -19೨ರ ಸೋಂಕಿನ ಅತಿ ಹೆಚ್ಚು 
ಪ್ರಕರಣಗಳನ್ನು ಹೊಂದಿರುವ ಎರಡನೆಯ ದೇಶವಾಗಿದೆ. ಈಗ 
ನಾವು ಈ ವೈರಾಣು ಗ್ರಾಮೀಣ ಭಾಗವನ್ನೂ 
ಪ್ರವೇಶಿಸುತ್ತಿರುವುದನ್ನು ಕಾಣುತ್ತಿದ್ದೇವೆ. 


ದೇಶದ ಆರ್ಥಿಕ ಶ್ರೇಣೀಕರಣದ ತಕಭಾಗದಲ್ಪರುವ ಅತ್ಯಂತ 
ನಿರ್ಲಕ್ಷಿಸಲ್ಪಟ್ಟ ಹಾಗು ದುರ್ಬಲ ಜನ ಸಮುದಾಯವು ಇದಕ್ಕೆ ಬಲು 


ಕೆಟ್ಟದಾಗಿ ತುತ್ತಾಗಿದೆ. ಮಹಾವ್ಯಾಧಿಯ ಅವಧಿಯಲ್ಲ ಜೀವನೋ- 
ಪಾಯವನ್ನು ಕಳೆದುಕೊಂಡ ಈ ಸಮುದಾಯಗಳು ಅತಂತ 
ದಿಕ್ಕೆಟ್ಟ ಸ್ಥಿತಿಯನ್ನು ಅನುಭವಿಸುತ್ತಿವೆ. 


ಸಾಂಕ್ರಾಮಿಕದ ಆಘಾತಕ್ಕೆ ಅನನುಕೂಲ ಪರಿಸ್ಲಿತಿಯಲ್ಲರುವ 
ಸಮುದಾಯಗಳ ಮಕ್ಕಳು. ಅದರಲ್ಲೂ ಹೆಣ್ಣು ಮಕ್ಕಳು ತೀವ್ರವಾಗಿ 
ತುತ್ತಾಗಿದ್ದಾರೆ. ಮಕ್ಷಳು ತಾವು ಕಅಯುವ ಶಾಲೆಗಳಂದ 
ಕಡ್ಡಾಯವಾಗಿ ದೂರ ಇರಬೇಕಾದಂತಹ ಪರಿಸ್ಥಿತಿ ದುರದೃಷ್ಟಕರ. 
ಅನನುಕೂಲ ಪರಿಫ್ಥಿತಿಬರುವ ಕುಟುಂಬಗಳಂದ ಬರುವ ಒಂದು 
ಮಗುವಿಗೆ ಶಾಲೆಯು ಜ್ಞಾನಾರ್ಜನೆ ಮತ್ತು ಅಗತ್ಯವಾದ 
ಜೀವನಕೌಶಲ್ಯಗಳನ್ನು ಪಡೆಯಲು ಅನುವುಮಾಡಿಕೊಡುವ 
ಒಂದು ಸುರಕ್ಷಿತ ಸ್ಥಳವಷ್ಟೇ ಅಲ್ಲದೆ, ಸಹಪಾಠಿಗಳೊಂದಿಗೆ ಅದು 
ಹಲವಾರು ಪಠ್ಯ ಮತ್ತು ಸಹಪಠ್ಯ ಚಟುವಟಕೆಗಕಲ್ಲ ನಿರತವಾಗಿ 
ಮಾನಸಿಕ ಹಾಗು ಭಾವನಾತ್ಮಕ ಸ್ಪಾಸ್ಟ್ಯ್ವ ಪಡೆಯುವಂತೆ 
ನೋಡಿಕೊಳ್ಳುತ್ತದೆ. ಮಕ್ಷಳ ಇಂತಹ ಬಹು ಮುಖ್ಯ ಬೆಳವಣಿಗೆಯ 
ಘಟ್ಟದಲ್ಲಿ ಶಾಲೆಯಿಲ್ಲದಾದಾಗ ಅವರ ಕಲಕೆ ಹಾಗು ಸಮದ್ರ 
ಬೆಳವಣಿಗೆಗೆ ಬಹಳ ಹಾನಿಯುಂಬಾಗುತ್ತದೆ. 


ಈಗ ಈ ಮಕ್ಕಳು. ಅದರಲ್ಲೂ ಹೆಣ್ಣುಮಕ್ಕಳು ಹೆಚ್ಚಾಗಿ ತಮ್ಮ 
ಸಮಯವನ್ನು ಮನೆ ಕೆಲಸದಲ್ಲ ಮತ್ತು ಬೇಸಾಯ, ಜಾನುವಾರು 
ಸಾಕಣಿ, ತರಕಾರಿ ಮಾರಾಟ ಇತ್ಯಾದಿ ಆದಾಯವುಂಟುಮಾಡುವ 
ಕೆಲಸದಲ್ಲಿ ಕಳೆಯುತ್ತಾರೆ. ಜಗನ್‌ಪುರದ ಉದಯ 
ಸಾಮುದಾಯುಕ್‌ ಪಾಠಶಾಲಾದ ಸುನೀತಾ ಎಂಬ ಹುಡುಗಿಯು 
ತನ್ನು ಅಣ್ಣಂದಿರು ಲಾಕ್‌ಡೌನ್‌ನಿಂದಾಗಿ ಹೋಟಿಲಅನ ಕೆಲಸ 
ಕಳೆದುಕೊಂಡಿದ್ದರಿಂದ ತನ್ನು ಕುಟುಂಬ ನಡೆಸಲು ತರಕಾರಿ 
ಮಾರಾಟ ಮಾಡಲಾರಂಭಸಿದ್ದಾಳೆ. 


ಮಕಳು ಶಿಕ್ಷಣದಿಂದ ಹೆಚ್ಚು ಕಾಲ ದೂರ ಉಳದಷ್ಟೂ. ಅವರು ಶಾಲೆ 
ತೆರೆದಾಗ ಮತ್ತೆ ಶಾಲೆಗೆ ವಾಪಸ್‌ ಹೋಗುವ ಸಾಧ್ಯತೆ ಬಹಳ 
ಕಡಿಮೆ ಆಗುತ್ತದೆ. ಇಂತಹ ಸಂದರ್ಭದಲ್ಲ ಮಕ್ಷಳು ಶಾಲೆ ಬಡುವ 
ಮತ್ತು ತಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸಲು ಕೆಲಸದಲ್ಲ 
ನಿರತರಾಗುವ ಅಥವಾ ಬಾಲ್ಯವಿವಾಹಕ್ಕೆ ಒಳಗಾಗುವ ಸಾಧ್ಯತೆ 
ಹೆಚ್ಚು. ಹೀಗಾಗಿ ಇಂಥ ಸಂದರ್ಭದಲ್ಲ ಮಕ್ಷಳಗೆ ಸಮನ್ವಯ 
ಶಿಕ್ಷಣವನ್ನು ಒದಗಿಸಲು ಸುರಕ್ಷಿತ ಮತ್ತು ಪರ್ಯಾಯ ಬೋಧನಾ 
ವಿಧಾನಗಳ ಬಗ್ಗೆ ಶೈಕ್ಷಣಿಕ ಸಂಸ್ಥೆಗಳು ಯೋಚಿಸಖಬೇಕಾಗಿರುವುದು 
ಮುಖ್ಯವಾಗುತ್ತದೆ. 


ಡಿಜಟಲ್‌ ಕಲಕೆ - ಒಂದು ಪರಿಣಾಮಕಾರಿ ಪರ್ಯಾಯ ಮಾರ್ಗವೇ? 


ಡಿಜಟಲ್‌ ಕಅಕೆಯನ್ನು ಇತ್ತೀಚೆಗೆ ಒಂದು ಪರ್ಯಾಯ ಶೈಕ್ಷಣಿಕ 
ವಿಧಾನವೆಂದು ಪರಿಗಣಿಸಲಾಗುತ್ತಿದೆ. 2೦೭೦ರ ಎನ್‌ಇಪಿ ಕೂಡ 
ಶಿಕ್ಷಣದಲ್ಲ ತಂತ್ರಜ್ಞಾನದ ಬಳಕೆಗೆ ಹೆಚ್ಚನ ಪ್ರಾಮುಖ್ಯತೆ ಮತ್ತು ಒತ್ತು 
ನೀಡುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


113 


114 


ಹೀಗಿದ್ದರೂ ನಮ್ಮಂತಹ ವೈವಿಧ್ಯಮಯ ಸಮಾಜದಲ್ಲ ವರ್ಚ್ಯೂವಲ್‌ 
(ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ) ಕಅಕೆಯನ್ನು 
ಅವಲಂಜಸುವುದು ನಮ್ಮ ಮಕ್ಕಳ ಹಿತಾಸಕ್ತಿಗೆ ಉತ್ತಮವಲ್ಲ. 
ಶಿಕ್ಷಣವು ಕೇವಲ ಶಿಕ್ಷಕರಿಂದ ಮಕ್ಷಳಗೆ ಮಾಹಿತಿ ಸಂವಹನದ 
ಮಾಧ್ಯಮವಷ್ಟೇ ಅಲ್ಲದುದರಿಂದ ಇದು ಸಮನಪ್ಪುಯ ಶಿಕ್ಷಣದ 
ಗುರಿಯನ್ನು ತಲುಪಲು ಸಹಾಯ ಮಾಡುವುದಿಲ್ಲ. ಇದು ಒಂದು 
ಪೋಷಕ ಪರಿಸರದಲ್ಲ ನಿಕಟ ಸಂಪರ್ಕದಲ್ಲ ಜ್ಞಾನಾರ್ಜನೆ ಮತ್ತು 
ಕೌಶಲ್ಯಗಳನ್ನು ಗಳಸುವ ಅನುಭವಾತ್ಮಕ ಮತ್ತು ಸಂವಾದಾತ್ಕಕ 
ವಿಧಾನವಾಗಿದೆ. ಶಿಕ್ಷಕರು ಹಾಗು ವಿದ್ಯಾರ್ಥಿಗಳ ನಡುವೆ 
ಸಾಮಾಜಕ ಸಂಪರ್ಕವು ಗುಣಮಟ್ಟದ ಶಿಕ್ಷಣದ ಅತ್ಯಂತ ಪ್ರಮುಖ 
ಅಂಶವಾಗಿದೆ. ವರ್ಚುವಲ್‌ ಕಲಕೆಯ ಸನ್ನಿವೇಶದಲ್ಲ ಶಿಕ್ಷಕರು 
ಮತ್ತು ಮಕ್ಕಳು ಪರಸ್ವರ ದೂರ ಉಳದಿರುವ ಸಂದರ್ಭದಲ್ಲ ಠ ಬಹು 
ಮುಖ್ಯ ಅಂಶವು ಇರುವುದಿಲ್ಲ. ಇನ್ನೊಂದು ಅನನುಕೂಲವೆಂದರೆ 
ಡಿಜಟಲ್‌ ಲಭ್ಯತೆಯ ತಾರತಮ್ಯದಿಂದಾಗಿ ನಮ್ಯ ಸಮಾಜದ 
ದುರ್ಬಲ ವರ್ಗದ ಮಕ್ಷಳು ಆಧುನಿಕ ಉಪಕರಣದಿಂದ 
ವಂಚಿತರಾಗುವುದರಿಂದ ಅಸಮಾನತೆಯನ್ನು ಉತ್ತೇಜಸುತ್ತದೆ. 
ಕೇವಲ ನೂರಕ್ಕೆ ಹತ್ತರಿಂದ ಹದಿನೈದು ಕುಟುಂಬಗಳಗೆ ಮಾತ್ರ 
ಡಿಜಟಲ್‌ ಉಪಕರಣಗಳನ್ನು ಹೊಂದಿರುವ ಸಮುದಾಯದಲ್ಲ 
ನಾವು ಕೆಲಸ ಮಾಡುತ್ತೇವೆ. ಇದಲ್ಲದೆ. ಗ್ರಾಮೀಣ ಕುಟುಂಬಗಕಲ್ತ 
ದೊಡ್ಡ ಕುಟುಂಬಗಳು ಸಣ್ಣ ಮನೆಗಕ್ಲ ವಾಸವಾಗಿರುವುದರಿಂದ 
ಮಕ್ಷಳಗೆ ಮನೆಯಲ್ಲ ಓದಲು ಸ್ಥಳವಿರುವುದಿಲ್ಲ. ಈ ಎಲ್ಲ 
ಅಡೆತಡೆಗಳಂದಾಗಿ ನಾವು ಈ ಶಿಕ್ಷಣ ವಿಧಾನವು ನಮ್ಯ ಮುಂದಿನ 
ಮಾರ್ಗವಾಗಿರಲು ಸಾಧ್ಯವಿಲ್ಲವೆಂದು ಅರಿತೆವು. 


ಸಮನ್ನಯ ಶಿಕ್ಷಣದತ್ತ ಸಣ್ಣ ಹೆಜ್ಜೆಗಳು 
[-) [7 


ಲಾಕ್‌ಡೌನ್‌ ಸಂದರ್ಭದಲ್ಲ ಮಕ್ಷಳ ಯೋಗ ಕ್ಷೇಮದ ಬಣ್ದೆ 
ವಿಚಾರಿಸಲು ನಿಯತವಾಗಿ ನಾವು ಅವರ ಪೋಷಕರಿಗೆ ಕರೆ ಮಾಡಿ 
ಆಗಾಧ್ದೆ ಮಕ್ಷಳ ಜೊತೆ ಮಾತನಾಡಲು ಆರಂಭಸಿದೆವು. ಅನೇಕ 
ಮಕ್ಷಳ ಮನೆಯಲ್ಲ ಮೊಬೈಲ್‌ ಘೋನ್‌ಗಳು ಸಹ ಇಲ್ಲದ ಕಾರಣ 
ನಮಗೆ ಪ್ರತಿಯೊಬ್ಬ ಮಗುವನ್ನು ತಲುಪಲು ಕಷ್ಟವಾಯುತು. ಒಮ್ಮೆ 
ಲಾಕ್‌ಡೌನ್‌ ಸಡಿಲಗೊಂಡ ನಂತರ ಸರ್ಕಾರವು ಪಿಫಾರಸು 
ಮಾಡಿದ ಸುರಕ್ಷತೆಯ ಕ್ರಮಗಳನ್ನು ಕಟ್ಟುನಿಟ್ದಾಗಿ ಅನುಸರಿಸಿ, 
ನಾವು ಶಿಕ್ಷಕರು ಸಮುದಾಯದ ಬಳ ಹೋಗಿ ಮಕ್ಷಳು ಮತ್ತು ಅವರ 
ಪೋಷಕರನ್ನು ಭೇಟ ಮಾಡಿದೆವು. 


ಮಕ್ಕಳಗೆ ಮತ್ತೆ ಶಿಕ್ಷಕರನ್ನು ನೋಡಿ ಬಹಳ ಬುಷಿಯಾಯುತು. 
ಪೋಷಕರು ಮತ್ತು ಮಕ್ಕಳು ಶಾಲೆಗಳು ತೆರೆಯುವುದು ಯಾವಾಗ 
ಎಂದು ಕಾತುರದಿಂದ ಕಾದು ನೋಡುತ್ತಿದ್ದರು. ಪೋಷಕರು ತಮ್ಮ 
ಮಕ್ಕಳು ಸಮಯವನ್ನು ಸೂಕ್ತವಾಗಿ ರಚನಾತ್ಕಕವಾಗಿ 
ಬಳಸಿಕೊಳ್ಳಲು ಮತ್ತೆ ಪಾಠಗಳನ್ನು ಮಾಡಬೇಕೆಂದು ಆಗ್ರಹಿಸಿದರು. 
ಶಿಕ್ಷಕರು ಹಾಗು ಪೋಷಕರ ಜೊತೆಯಲ್ಲ ಅದರ ಕಾರ್ಯ- 
ಸಾಧ್ಯತೆಗಳ ಬಣ್ಣ ಮಾತುಕತೆ ನಡೆಸಿ ಕೊನೆಗೆ ಮಕ್ಷಳಗೆ 
ಪಾಠಗಳನ್ನು ಪುನರಾರಂಭಸಬೇಕೆಂದು ತೀರ್ಮಾನಿಸಲಾಲಯುತು. 


ಕಲಕಾ ಸ್ಥಳಗಳು 


ಜುಲೈ 2೦೭೦ರಿಂದ ಉದಯ್‌ ಸಾಮುದಾಯುಕ ಶಾಲೆಗಳ 
ಶಿಕ್ಷಕರಾದ ವಾವು ಹಳ್ಳಿ ಸಮುದಾಯದೊಳಗೆ ಕಲಕಾ ಸ್ಥಳಗಳನ್ನು 
ರೂಪಿಸಿ ಮಕ್ಕಳಗೆ ಪಾಠ ಹೇಳಲು ಪ್ರಾರಂಭಿಸಿದೆವು. ಮಕ್ಕಳ ಶಿಕ್ಷಣ 
ಅಗತ್ಯಗಳು ಮತ್ತು ಸುರಕ್ಷತಾ ಅವಶ್ಯಕತೆಗಳಗೆ ತಕ್ಕಂತೆ ಬೇರೆಬೇರೆ 
ವಯಸ್ಸಿನ ಮಕ್ಷಳಗಾಗಿ ಬೇರೆ ಬೇರೆ ಬೋಧನಾ ವಿಧಾನಗಳನ್ನು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಫ್ಲೆಂಬರ್‌ 2೦೦1 


ಅಳವಡಿಸಿಕೊಳ್ಳಲಾಲತು. 
ಪ್ರಾಥಮಿಕ ತರಗತಿಗಳು 


7ರಿಂದ 14 ವರ್ಷ ವಯಸ್ಸಿನ ಮಕ್ಕಳಗೆ ಹಳ್ಳಿಯೊಳಗೆ ಹೋಷಕರು 
ಮತ್ತು ಶಿಕ್ಷಕರು ಒಬ್ಬಾಗಿ ಸೇರಿ ಕಅಕಾ ಸ್ಥಳಗಳನ್ನು ಹುಡುಕಿದರು. 
ಈ ಕಲಕಾ ಸ್ಥಳಗಳಲ್ಲ ಮಕ್ಕಳು ಅಭ್ಯಾಸ ಮಾಡಬಹುದು, 
ಆಡಬಹುದು, ಕಲಯಬಹುದು, ತಮ್ಯ ಭಾವನೆಗಳನ್ನು ವ್ಯಕ್ತ- 
ಪಡಿಸಬಹುದು ಮತ್ತು ಪರಸ್ಪರ ಬೆರೆತು ಒಡನಾಡಬಹುದಾಗಿದೆ. 


ಆರಂಭಕ ಬಾಲ್ಯ ಶಿಕ್ಷಣ 


ಆರಂಭಕ ಬಾಲ್ಯಕಾಲ ಶಿಕ್ಷಣ ಕ್ಷೇತ್ರದಲ್ಲ ಮೂರು ಉದಯ 
ಸಾಮುದಾಲಯುಕ ಪಾಠಶಾಲೆಗಳು ಮತ್ತು ಸವಾಲು ಮಧೋಪುರದ 
ಫರಿಯ ಮತ್ತು ಕತಾರ್‌ ಹಳ್ಳಿಗಳ ಎರಡು ಸರ್ಕಾರಿ ಅಂಗನ 
ವಾಡಿಗಳ್ಲ ನೋಂದಣಿಯಾದ ಮೂರದಿಂದ ಆರು ವರ್ಷ 
ವಯಸ್ಸಿನ ಮಕ್ಕಳ ಜೊತೆಗೆ ಕೆಲಸ ಮಾಡುತ್ತೇವೆ. ನಮ್ಯ ಶಿಕ್ಷಕರು 
ಮಕ್ಷಳ ಚಲನಾ ಮತ್ತು ಗ್ರಹಿಕಾ ಕೌಶಲಗಳು ಹಾಗು ಮಾನಸಿಕ- 
ಸಾಮಾಜಕ ಬೆಳವಣಿಗೆಗೆ ಸಹಾಯ ಮಾಡುವ ಚಟುವಟಕೆಗಳಲ್ಲ 
ಮಕ್ಕಳನ್ನು ನಿರತರಾಗಿಸಲು ಹೋಷಕರೊಂದಿಗೆ ಅದರಲ್ಲೂ 
ತಾಯಂದಿರ ಜೊತೆ ನಿಕಟವಾಗಿ ತೊಡಗಿಸಿಕೊಂಡಿದ್ದಾರೆ. 


ಪೋಷಕರು ತಮ್ಮ ಮಕ್ಷಳಗೆ ಮನೆಯಲ್ಲ ಮಾಡಿಸಲು 
ನೆರವಾಗುವಂತೆ ಸುಲಭವಾಗಿ ಗ್ರಹಿಸಬಹುದಾದ ಯೋಜನೆಗಳನ್ನು 
ರೂಪಿಸುತ್ತಾರೆ. ಒಬ್ಬ ಶಿಕ್ಷಕರು ಒಬ್ಬ ಪಾಲಕರೊಂದಿಗೆ ಹಿಂದಿನ 
ಚಟುವಟಕೆ ಪುನರಾವರ್ತನೆ ಮಾಡಿ ಮುಂದಿನ ಚಟುವಟಕೆಗಳನ್ನು 
ಮಾಡಿಸಲು ಅರ್ಧ ಗಂಟೆಯಿಂದ ಒಂದು ಗಂಟಿಯವರೆಗೆ ಕಾಲ 
ಕಳೆಯುತ್ತಾರೆ. 


ನಮ್ಮ ಶಿಕ್ಷಕರು ಹೋಷಕರಲ್ಲ ಮಕ್ಕಳ ಪೌಷ್ಟಿಕ ಆಹಾರದ ಅಗತ್ಯಗಳ 
ಬಧ್ಣೆ ಅರಿವು ಮೂಡಿಸುತ್ತಾರೆ. ಮಕ್ಕಳಲ್ಲ ಬೆಳವಣಿಗೆ ಎಷ್ಟು 
ಕುಂಠಿತವಾಗಿದೆ ಮತ್ತು ದೇಹ ಸಣಕಲಾಗಿದೆ ಎಂಬುದನ್ನು 
ಸೂಚಿಸುವ ವಿಶ್ವ ಆರೋಗ್ಯ ಸಂಸ್ಥೆಯು ಅಭವೃದ್ಧಿಪಡಿಸಿದ ಮಕ್ಕಳ 
ಬೆಳವಣಿಗೆ ಮೇಲ್ವಚಾರಣಿ ನಕಾಶೆಗಳನ್ನು ಬಳಸಿ ಮಕ್ಕಳ 
ಬೆಳವಣಿಗೆಯನ್ನು ಗಮನಿಸಿ ಸರಿಪಡಿಸುತ್ತಾರೆ. ನಾವು ಈ 
ಪ್ರಕ್ರಿಯೆಯಲ್ಲ ಅಂಗನವಾಡಿ ಶಿಕ್ಷಕರು ಮತ್ತು ಸಹಾಯಕ ನರ್ಸ್‌ 
ಶುಶ್ರೂಷಕಿಯರನ್ನೂ (Auxiliary Nurse Midwives -ANMSs) 
ಕೂಡ ತೊಡಗಿಸಿಕೊಂಡಿದ್ದೇವೆ. ಕೋವಿಡ್‌-19 ಅನ್ನು ತಡೆಗಟ್ಟಲು 
ಶಿಕ್ಷಕರು ವ್ಯಕ್ತಿಗಳು ಹಾಗು ಕುಟುಂಬಗಳವರಿಗೆ ಸುರಕ್ಷತಾ 
ಕ್ರಮಗಳು ಮತ್ತು ಶುಚಿತ್ವ ಪಾಲನೆ ಬಣ್ಣೆ ಕೂಡ ಮಾತನಾಡುತ್ತಾರೆ. 


pr 5 | 
ಜಗನ್ನುರ ಗ್ರಾಮದಲ್ಲಿ ನಮ್ಮ ಶಿಕ್ಷಕರು ಗುವಿನ ತೂಕವನ್ನು 


ಮೇಲ್ವಚಾರಣೆ ಮಾಡುತ್ತಿದ್ದಾರೆ, 


ನಮ್ಮ ಶಿಕ್ಷಕರು ತಾಯುಯೊಂದಿಗೆ ಇಸಿಸಿಇ ಕುರಿತು ಚರ್ಚಿಸುತ್ತಿದ್ದಾರೆ 


ಪಾಠ ಬೋಧನೆ ಅವಧಿಗಳು 


ಈ ಅವಧಿಗಳನ್ನು ನಡೆಸುವ ಉದ್ದೇಶವೆಂದರೆ ಮಕ್ಕಆಗೆ ಸಮನ್ವಯ 
ಶಿಕ್ಷಣವನ್ನು ಒದಗಿಸುವುದು ಮತ್ತು ಈ ಸಂಕಷ್ಟದ ಪರಿಸ್ಥಿತಿಯಲ್ಲ 
ಅವರ ಮೂಲಭೂತ ಹಕ್ಕುಗಳನ್ನು ಕಾಪಾಡುವುದು. 


ಸಿದತೆಗಳು 
[) 


ಶಿಕ್ಷಕರು ತಾವು ಕೆಲಸ ಮಾಡಲು ಎಂಟರಿಂದ ಹತ್ತರ ಮಕ್ಕಳ 
ಸಣ್ಣಸಣ್ಣ ಗುಂಪುಗಳನ್ನು ರಚಿಸಿದರು. ಮಕ್ಕಳು ಸ್ಥಳೀಯ ಗ್ರಾಮ 
ಸಮುದಾಯಗಳಂದ ಬಂದವರು, ಹೀಗಾಗಿ ಅವರನ್ನು 
ಸಂಪರ್ಕಿಸುವುದು ಕಷ್ಟವಾಗಲಲ್ಲ. ಮಕಳು ಹೆಚ್ಚು ದೂರ 
ಪ್ರಯಾಣಿಸಬೇಕಾಗಿ ಬರದಂತೆ ನಾವು ನೋಡಿಕೊಂಡೆವು. ಪ್ರತಿ ದಿನ 
ನಾಲ್ಲು ಗಂಟಿಗಳ ಕಾಲ ಹಳ್ಳಿಯ ಬಯಲು ಪ್ರದೇಶದಲ್ಲ ಅಂದರೆ 
ಮರದ ಕೆಳಗೆ ಅಥವಾ ಚಾವಡಿ / ವರಾಂಡಾ ಹೀಗೆ ಸಾಕಷ್ಟು ಬೆಳಕು 
ಮತ್ತು ಗಾಆಯಾಡುವ ತೆರೆದ ಸ್ಥಳಗಳಲ್ಪ ಪಾಠಗಳನ್ನು ಮಾಡಿದೆವು. 
ಸಣ್ಣ ಗುಂಪುಗಳಲ್ಲ ಕನಿಷ್ಠ ಒಂದು ಮೀಟರ್‌ ದೂರವನ್ನು 
ಕಾಪಾಡಿಕೊಳ್ಳುವುದು ನಮಗೆ ಸುಲಭವಾಲಯುತು. 


ಸಮುದಾಯವು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಲಕಾ 
ಕೇಂದ್ರಗಳಲ್ಲ ಸೋಪು ಮತ್ತು ನೀರಿನ ವ್ಯವಸ್ಥೆ ಮಾಡಿತು. 
ತರಗತಿಗಳಲ್ಲ ಶಿಕ್ಷಕರು ಮತ್ತು ಮಕ್ಕಳು ಮಾಸ್ಸನ್ನು ಧರಿಸುತ್ತಿದ್ದರು. 
ಮನೆಯಲ್ಲಯೇ ತಯಾರಿಸಿದ ಮಾಸ್ಥನ್ನು ಒದಗಿಸಲು ಮತ್ತು 
ಮಕ್ಕಳು ಮನೆಯಲ್ಲ ತಿಂಡಿ ತಿಂದು ಪಾಠಕ್ಕೆ ಬರುವಂತೆ 
ನೋಡಿಕೊಳ್ಳಲು ಪೋಷಕರಿಗೆ ಪ್ರೋತ್ಲಾಹಿಸಲಾಯುತು. ಮಕ್ಕಳು 
ಪರಸ್ಪರ ದೈಹಿಕ ಅಂತರಕಾಪಾಡಿಕೊಳ್ಳಲು ತಮ್ಮದೇ ಪ್ರತ್ಯೇಕ 
ಕಅಕಾ ಪರಿಕರಗಳು, ನೀರಿನ ಬಾಟಅಗಳು ಮತ್ತು ಕುಆತುಕೊಳ್ಳಲು 
ಚಾಪೆಯನ್ನು ತರುತ್ತಿದ್ದರು. ಪ್ರತಿ 45-6೦ ನಿಮಿಷಗಳ ತರಗತಿಯ 
ಬಳಕ ಒಂದು ವಿರಾಮವಿದ್ದು, ಆಗ ಮಕ್ಕಳು ಮತ್ತು ಶಿಕ್ಷಕರು 
ಸೋಪಿನಿಂದ ಕೈತೊಳೆದುಕೊಳ್ಳುತ್ತಿದ್ದರು. ಈ ಸಣ್ಣ ಕ್ರಮಗಳು 
ಮಕ್ಕಳ ಜೊತೆ ಶುಚಿತ್ವ ಹಾಗು ಸುರಕ್ಷಿತ ಕ್ರಮಗಳ ಬಣ್ಣೆ ಚರ್ಜಿಸಲು 
ಅವಕಾಶ ನೀಡುತ್ತಿದ್ದವು. 


ಪ್ರತಿದಿನ ಶಿಕ್ಷಕರು ಉದಯ ಸಾಮುದಾಯುಕ ಪಾಠಶಾಲೆಗೆ ಬಂದು 
ಸೇರಿ ತಮ್ಮ ತಂಡಗಳೊಂದಿಗೆ ದೈನಂದಿನ ಚಟುವಟಕೆಗಳ 
ಪರಿಶೀಲನೆ ಮತ್ತು ಅನುಭವ ಹಂಚಿಕೆಯಲ್ಲ ತೊಡಗುತ್ತಾರೆ. ಅವರು 
ಪ್ರತಿದಿನ ಮಕ್ಕಳ ಜೊತೆಗೆ ತಮ್ಮ ಕೆಲಸದ ಪುನರವಲೋಕನದ 
ಆಧಾರದ ಮೇಲೆ ಮರು ದಿನದ ಪಾಠ ಯೋಜನೆಗಳ ಸಿದ್ಧತೆಯನ್ನು 
ಮಾಡಿಕೊಳ್ಳುತ್ತಾರೆ. 


ಫರಿಯಾದ ಉದಯ್‌ ಶಾಲೆಯಲ್ಲ ತಾನು ರಜಿಸಿದ ಎತ್ತಿನಗಾಡಿಯ 
ಮಾದರಿಯನ್ನು ಪ್ರದರ್ಶಿಸುತ್ತಿರುವ ಮಗು. 


ಏಕೋಪಾಧ್ಯಾಯ ತರಗತಿಗಳು 


ಪ್ರಯಾಣದ ಸಮಯದಲ್ಲ ಸೋಂಕು ಹರಡುವುದನ್ನು ತಪ್ಪಿಸಲು 
ಶಿಕ್ಷಕರು ತಾವು ಪಾಠ ಮಾಡುವ ಹಳ್ಳಯಲ್ಲಯೇ ಉಳಯುತ್ತಾರೆ. 
ಪ್ರತಿಯೊಬ್ಬ ಶಿಕ್ಷಕರಿಗೆ ಒಂದು ಗುಂಪನ್ನು ನಿಗದಿಪಡಿಸಲಾಗುತ್ತದೆ 
ಮತ್ತು ಅವರು ಹಿಂದಿ, ಇಂದ್ಲಿಷ್‌. ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ 
ಹಾಗು ಕಲೆಯನ್ನು ಹೇಳಕೊಡಬೇಕಾಗುತ್ತದೆ. ಇದಲ್ಲದೆ. ಮಕ್ಷಳು 
ಮನೆಯಲ್ಲ ಸೃಜನಶೀಲ ಬರವಣಿಗೆ ಮತ್ತು ಚಿತ್ರಕಲೆಯಂಥ 
ಪಠ್ಯಪೂರಕ ಚಟುವಟಕೆಗಳನ್ನು ಕೂಡ ಮಾಡುತ್ತಾರೆ. 
ಗುಂಪಿನೊಳಗಿನ ಮಕ್ನ್ಕಕಲ್ಲ ಬೇರೆಬೇರೆ ಹಂತದ ಕಲಕಾ 
ಮಟ್ಟವಿರುವುದರಿಂದ ಶಿಕ್ಷಕರು ಮಕ್ಕಳಗೆ ವಿವಿಧ ಹಂತದ, ವಿವಿಧ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


115 


116 


ಮಟ್ಟಗಳ ಬೋಧನಾ ವಿಧಾನವನ್ನು ಬಳಸುತ್ತಾರೆ. ಉದಯ 
ಸಾಮುದಾಯಿಕ ಪಾಠಶಾಲೆಯ ವಿಷಯ ಶಿಕ್ಷಕರು ಬೇರೆ ಶಿಕ್ಷಕರಿಗೆ 
ಆಯಾ ವಿಷಯಗಳ ಪಾಠಯೋಜನೆಗಳನ್ನು ಸಿದ್ದಪಡಿಸಲು ನೆರವು 
ನೀಡುತ್ತಾರೆ. 


ಸೃಜನಶೀಲ ಬರವಣಿಗೆ 


ಯಾವುದೇ ಕಅಕಾ ಪ್ರಕ್ರಿಯೆಯು ಅದು ನೈಜ ಬದುಕಿನ 
ಅನುಭವಗಳಗೆ ಸಂಬಂಧಿಸದ ಹೊರತು ಪರಿಣಾಮ- 
ಕಾರಿಯಾಗುವುದಿಲ್ಲ. ಶಾಲೆಗಳು ಮುಚ್ಚಿದ್ದರಿಂದ ಮಕ್ಕಳು ತಮ್ಮ 
ಮನೆಯೊಳಗೇ ಇರಬೇಕಾದ್ದರಿಂದ ಆ ಸಮಯದಲ್ಲ ಪ್ರತಿಯೊಬ್ಬರೂ 
ತಮ್ಮದೇ ಭಿನ್ನವಾದ ಮತ್ತು ಅಸಾಮಾನ್ಯ ಅನುಭವಗಳನ್ನು 
ಹೊಂದಿರುತ್ತಾರೆ. ಗ್ರಾಮೀಣ ಪ್ರದೇಶಗಳಲ್ಲ ಮಕ್ಕಳು ತಮ್ಮ 
ಭಾವನೆಗಳನ್ನು ವ್ಯಕ್ತಪಡಿಸಲು ಹೆಚ್ಚಾಗಿ ಅವಕಾಶಗಳನ್ನು 
ಹೊಂದಿರುವುದಿಲ್ಲ. ಸೃಜನಶೀಲ ಲೇಖನ ಕಲೆಯೆಂಬುದು, ಮಕ್ಷಳು 
ಮತ್ತು ಶಿಕ್ಷಕರು ಈ ಸಾಂಕ್ರಾಮಿಕದ ಸನ್ನಿವೇಶದಲ್ಲ ತಮ್ಮ 
ಅನುಭವಗಳ ಬಣಗ್ದೆ ಚರ್ಚೆ ಮಾಡಿ ಚಿಂತನಗಳು, ಕತೆಗಳು. 
ಕವನಗಳು, ಹಾಡುಗಳು ಮತ್ತು ಪ್ರಬಂಧಗಳು ಇತ್ಯಾದಿ 
ಸ್ವರೂಪಗಳಲ್ಲ ತಮ್ಮ ಅನುಭವಗಳನ್ನು ಮತ್ತು ವಿಚಾರಗಳನ್ನು 
ವ್ಯಕ್ತಪಡಿಸುವ ಒಂದು ಮಾಧ್ಯಮವಾಗಿದೆ. 


ನನ್ನ ಗಿಆ 

ಏಪಿಲ್‌ ತಿಂಗಳು ಲಾಕ್‌ಡೌನ್‌ ನಡೆಯುತ್ತಿತ್ತು. ನಮ್ಮ ಶಾಲೆಗೆ 
ರಜೆ ಇತ್ತು. ಒಂದು ದಿನ ನಮ್ಯ ಮನೆಯ ಬೇಲಅಯ ಬಳ ಬೇವಿನ 
ಮರದ ಮೇಲೆ ಗಿಆಯೊಂದು ಕುಅತಿತ್ತು. ನಾನು ಆ ಗಿಆಯತ್ತ 
ನೋಡಿದೆ. ಆ ಗಿಆಯ ಕಡೆಗೆ ಕೈ ಚಾಚಿದೆ. ಆದರೆ ಅದು ಹಾರಿ 
ಹೋಗಲ್ಲ. ಅದು ನನಗೆ ದುಃಖದಿಂದ ಇರುವಂತೆ ಕಾಣಿಸಿತು. 
ಮತ್ತೊಮ್ಮೆ ನಾನು ಅದನ್ನು ಹಾರಿಹೋಗುವಂತೆ ಮಾಡಲು 
ಪ್ರಯತ್ನಿಸಿದೆ. ಆದರೆ ಅದು ಹಾರಿಹೋಗಲಲ್ಲ. ನಾನು 
ನಿಧಾನವಾಗಿ ಕೈ ಮುಂದೆ ಚಾಚಿದೆ. ಆದರೂ ಗಿಆ ಹಾರಲಲ್ಲ. 
ಮೆಲ್ಲನೆ ನಾನು ಅದರ ಬಳಗೆ ಹೋಗಿ ಅದನ್ನು ಎತ್ತಿಕೊಂಡೆ. 
ಅದು ಸುಸ್ತಾಗಿ ಅನಾರೋಗ್ಯದಿಂದ ಬಳಲುತ್ತಿರುವಂತೆ 
ಕಾಣಿಸಿತು. ಅದನ್ನು ಅಲ್ಲಂದ ಎತ್ತಿಕೊಂಡು ಮನೆಗೆ ತಂದೆ. 
ಒಂದು ಬಟ್ಟಅನಲ್ಲ ನೀರು ಹಾಕಿ ಪಕ್ನದಲ್ಲ ಸ್ವಲ್ಪ ಕಾಳುಗಳನ್ನು 
ಇಟ್ಟೆ. ಗಿಆಯು ಒಂದೆರಡು ಕಾಳನ್ನು ತಿಂದಿತು. ನಂತರ ಅಲ್ಲೇ 
ಕುಳತುಕೊಂಡಿತು. ಪ್ರತಿದಿನ ನಾನು ಗಿಆಗೆ ಕಾಳುಗಳನ್ನು. 
ನೀರನ್ನು ನೀಡುತ್ತಾ ಹೋದೆ. ಎರಡು ಮೂರು ದಿನಗಳ ನಂತರ 
ಅದು ನಿಧಾನವಾಗಿ ಮನೆಯೊಳಗೆ ಅತ್ತಿತ್ತ ನಿಡಾಡ- 
ಲಾರಂಭಸಿತು. ಸ್ಪಲ್ಪ ದಿನಗಳ ನಂತರ ಅದು ಹುಷಾರಾಲುತು. 
ಅದು ಎಲ್ಲರೂ ಹೋಗಲಲ್ಲ. ನಿಧಾನವಾಗಿ ಅದು ನಮ್ಯ 
ಗೆಕೆಯನಾಲುತು. ಆದರೆ ಕೆಲವು ದಿನಗಳ ನಂತರ 
ಕಣ್ಯರೆಯಾಯುತು. ನಾವು ಅದಕಾಗಿ ಮೂರು ನಾಲ್ಲು ದಿನಗಳ 
ಕಾಲ ಹುಡುಕಿದೆವು. ಆದರೆ ಅದು ಎಲ್ಲೂ ಸಿಗಲಲ್ಲ. ನನಗೆ 
ಈಗಲೂ ಬೇಸರವಾಗಿದೆ. ಏಕೆಂದರೆ ನನಗೆ ಆ ಗಿಆ ಇನ್ನೂ 
ಸಿಕ್ತಿಲ್ಲ. 


ಲಾಲ ಗುಜಾರ್‌, 7ನೆಯ ತರಗತಿ, 
ಉದಯ ಸಾಮುದಾಲುಕ ಪಾಠಶಾಲೆ, ಗಿರಿರಾಜಪುರ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಮೇಅನ ಹಿಂದಿ ಕತೆಯನ್ನು 7ನೆಯ ತರಗತಿಯ ಹುಡುಗಿ ತಾನು 
ಗಾಯಗೊಂಡ ಗಿಆಯನ್ನು ಕಾಪಾಡಿದ್ದು ಮತ್ತು ತಾನು ಅದನ್ನು 
ಒಂದು ದಿನ ಅದು ಹಾರಿ ಹೋಗುವವವರೆಗೆ ನೋಡಿಕೊಂಡಿದ್ದರ 
ಬಣ್ಣೆ ಬರೆದಿದ್ದಳು. ಇದು ಒಂದು ಸೃಜನಶೀಲ ಲೇಖನವು ಭಾಷಾ 
ಕಲಕೆಗೆ, ಸೃಜನಶೀಲ ಅಭವ್ಯಕ್ಷಿಗೆ ಹಾಗು ಭಾವನೆಗಳನ್ನು 
ಸಂವೇದನೆಗಳನ್ನು ಅರಿಯಲು ಹೇಗೆ ನೆರವು ನೀಡುತ್ತದೆಂಬುದಕ್ಕೆ 
ಉತ್ತಮ ಉದಾಹರಣೆಯಾಗಿದೆ. ಅವಳು ತನ್ನ ಗಿಆಯನ್ನು 
ಕಳೆದುಕೊಂಡ ದುಃಖವನ್ನು ಹಂಚಿಕೊಂಡು ತನ್ನು ಭಾವನೆಗಳನ್ನು 
ಹೊರಗೆಡವಿದ್ದಾಳೆ. ನಾವು ನಮ್ಮ ದ್ವೈಮಾಸಿಕ ಮಕ್ಕಳ ಪತ್ರಿಕೆಯಾದ 
ಮೊರಂಗೆ (Morangೀ) ಯಲ ಮಕ್ಕಳ ಬರಹಗಳನ್ನು ಸಂಕಲಸಿ 
ಪ್ರಕಟಸುತ್ತೇವೆ. 


ಸಮುದಾಯ ಗ್ರಂಥಾಲಯಗಳು 


ಶಾಲೆಗಳನ್ನು ಮುಚ್ಚಿರುವುದರಿಂದ ಪುಸ್ತಕಗಳಗಾಗಿ ಶಾಲಾ 
ಗ್ರಂಥಾಲಯಗಳಗೆ ಮಕ್ಕಳ ಪ್ರವೇಶಾವಕಾಶವೂ ನಿಂತು- 
ಹೋಲುತು. ಹೀಗಾಗಿ ಆ ನ್ಯೂನತೆಯನ್ನು ತುಂಬಲು ನಾವು ಈಗ 
ಎಲ್ಲಾ ವಯಸ್ಸಿನ ಮಕ್ಕಳಗೆ ಪುಸ್ತಕಗಳನ್ನು ಒದಗಿಸಲು 
ಸಮುದಾಯದೊಳಗೆ ಗ್ರಂಥಾಲಯಗಳನ್ನು ಆರಂಭಿಸಿದ್ದೇವೆ. 


ವಿತರಣೆ, ದಾಖಲೆ ನಿರ್ವಹಣಿ ಮತ್ತು ನಿಯತ ಕಾಲಾಂತರದಲ್ಲ 
ಪುಸ್ತಕಗಳನ್ನು ಹೆಚ್ಚಿಸಲು ಶಿಕ್ಷಕರೊಂದಿಗೆ ಸಮನ್ವಯದ ಕೆಲಸವನ್ನು 
ಮಕ್ಷಳೇ ಸ್ವತಃ ನೋಡಿಕೊಂಡು ಗ್ರಂಥಾಲಯ ನಿರ್ವಹಣೆ 
ಮಾಡುತ್ತಾರೆ. 


ಫೇರಿಯ ಉದಯ್‌ ಶಾಲೆಯಲ್ಲ ಪುಸ್ತಕಗಳನ್ನು ಓದುತ್ತಿರುವ ಮಕ್ಕಳು 
ಪ್ರಾಜೆಕ್ಟ್‌ ಗಳ ಮೂಲಕ ಕಲಕೆ 


ಸಾಂಕ್ರಾಮಿಕದ ಸಮಯದಲ್ಲ. ಮಕಕ ಜೊತೆ ಒಡನಾಟವ 
ಗಂಟಿಗಕ ಕಾಲ ಗಮನಾರ್ಹವಾಗಿ ಕಡಿಮೆಯಾಗಿರುವುದರಿಂದ 
ಮಕ್ಕಳಲ್ಲ ಪ್ರಯಂ ಕಠಕೆ ಹಾಗು ಪ್ರಯಂ ಅನ್ನೇಷಣೆಯ 
ಅವಕಾಶಗಳನ್ನು ಸೃಷ್ಟಿಮಾಡಲು ಒತ್ತು ನೀಡಲಾಗುತ್ತಿದೆ. ಶಿಕ್ಷಕರು 
ಈ ಪ್ರಕ್ರಿಯೆಯಲ್ಲ ಸುಗಮಕಾರರಾಗಿರುತ್ತಾರೆ. ಮಕ್ಕಳು ಹಲವಾರು 


ಸೃಜನಶೀಲ ಪ್ರಾಜೆಕ್ಟುಗಳ ಕೆಲಸದಲ್ಲ ನಿರತರಾಗಿದ್ದಾರೆ. ಒಂದು 
ಪುಸ್ತಕಕ್ಕೆ ಚಿತ್ರ ರಚನೆ, ಒಂದು ಹೋಟೆಲನ್ನು ಆರಂಭಸುವುದು. 
ಕೋವಿಡ್‌ ಸಾಂಕ್ರಾಮಿಕವನ್ನು ದೂರವಿಡಲು ಗೃಹ ನಿಯಮಗಳನ್ನು 
ರೂಪಿಸುವುದು ಇತ್ಯಾದಿಗಳನ್ನು ಮಾಡುತ್ತಿದ್ದಾರೆ. 


ಈ ಎಲ್ಲ ಚೆಟುವಟಕೆಗಳು ಅವರ ಜೀವನ ಕೌಶಲಗಳನ್ನು 
ವಿಶೇಷವಾಗಿ ವಿಮರ್ಶಾತ್ಮಕ ಚಿಂತನೆ ಮತ್ತು ತಂಡವಾಗಿ ಕಾರ್ಯ 
ನಿರ್ವಹಿಸುವುದನ್ನು ಸುಧಾರಿಸಲು ನೆರವು ನೀಡುತ್ತವೆ. ಪ್ರತಿಯೊಬ್ಬ 
ಮಗುವು ತಿಂಗಳಗೆ ಸರಾಸರಿ ಮೂರು ಪ್ರಾಜೆಕ್ಟುಗಳನ್ನು 
ಮುಗಿಸುತ್ತಿದೆ. ಒಂದು ಪ್ರಾಜೆಕ್ಟು ಮುಗಿದ ನಂತರ ಮಕ್ಕಳು ಮತ್ತು 
ಪೋಷಕರಿಂದ ಮುಂದಿನ ಪ್ರಾಜೆಕ್ಸ್‌ಗಳನ್ನು ರೂಪಿಸಲು ಅಭಿಪ್ರಾಯ 
ಸಂಗ್ರಹ ಮಾಡಲಾಗುತ್ತದೆ. 


ಗಿರಿರಾಜಮುರದ ಉದಯ್‌ ಸಾಮುದಾಲುಕ್‌ ಪಾಠಶಾಲಾದಲ್ಲ 
ಮಕ್ಕಳಂದ ಪ್ರಾಜೆಕ್ಟ್‌ "ರೆಸ್ಟೋರೆಂಟ್‌" 


ಹೆಣ್ಣುಮಕ್ಕಳಗೆ ಪ್ರೋತ್ಸಾಹ 


ಪ್ರಸುತ ಪರಿಸ್ಥಿತಿಯಲ್ಲಿ ಹದಿಹರೆಯದ ಹುಡುಗಿಯರು ಹೆಚ್ಚು 
ಗುಂಪಾಗಿದೆ. ಇವರಲ್ಲ ಬಹುತೇಕ 
ಹೆಣ್ಣುಮಕ್ಕಳು ದೈನಂದಿನ ಮನೆ ಕೆಲಸಗಕಲ್ಲ ತೊಡಗಿರುವುದರಿಂದ 
ಅವರು ಶಾಲೆಯಿಂದ ಹೊರಗುಆಳಯುವ ಸಾಧ್ಯತೆ ತುಂಬಾ ಹೆಚ್ಚು 
ಮತ್ತು ಅವರಿಗೆ ಮದುವೆ ಮಾಡಿ ಕಳುಹಿಸುವ ಸಾಧ್ಯತೆ ಹೆಚ್ಚು. ನಾವು 
ಇತ್ತೀಚೆಗೆ ಉತ್ತೀರ್ಣರಾದ 8ನೇ ತರಗತಿಯ ಹೆಣ್ಣುಮಕ್ಕಳ ನಡುವೆ 
ಕೆಲಸದಲ್ಲಿ ನಿರತರಾಗಿದ್ದು, ಅವರ ಶೈಕ್ಷಣಿಕ ಹಾಗು ಜೀವನ 
ಕೌಶಲಗಳನ್ನು ಹೆಚ್ಚಿಸಿ ಅವರ ಕತರ್ತ್ಯತ್ವ ಶಕ್ತಿಯನ್ನು ಬಲಪಡಿಸಿ 
ಅವರು ಶಿಕ್ಷಣವನ್ನು ಮುಂದುವರೆಸುವಂತೆ ಮಾಡಲು 
ಕಾರ್ಯನಿರತರಾಗಿದ್ದೇವೆ. 


* ಮೂಲ: ಜನಗಣತಿ ದತ್ತಾಂಶ 2೦1 
ಮಕ್ಕಳ ಗುರುತುಗಳನ್ನು ರಕ್ಷಿಸಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಆರೋಗ್ಯ ಮತ್ತು ಶುಚಿತ್ವ 


ಶಾಲೆಗಳು ಮುಚ್ಚಿರುವುದರಿಂದ ಆಟದ ಚಟುವಟಕೆಗಳಗೆ 
ನಿರ್ಬಂಧವುಂಬಾಗಿದ್ದು. ಮಕ್ಕಳ ದೈಹಿಕ. ಮಾನಸಿಕ ಮತ್ತು 
ಸಾಮಾಜಕ - ಭಾವನಾತ್ಯಕ ಬೆಳವಣಿಗೆಯ ಮೇಲೆ 
ಗಮನಾರ್ಹವಾಗಿ ಪರಿಣಾಮ ಬೀರಿದೆ. ಸಮುದಾಯದ 
ಕೋರಿಕೆಯ ಮೇರೆಗೆ ನಾವು ಪ್ರತಿದಿನ ಎರಡು ಮೂರು ಗಂಟಿಗಳ 
ಕಾಲ ಮಕ್ಕಳಗಾಗಿ ನಮ್ಮ ಶಾಲೆಯ ಆಟದ ಮೈದಾನಗಳನ್ನು 
ತೆರೆದಿದ್ದೇವೆ. ನಮ್ಮ ಕ್ರೀಡಾ ಶಿಕ್ಷಕರು ಮೈದಾನದಲ್ಲ ಮಕ್ಕಳು 
ಪಾಅಸಬೇಕಾದ ಸುರಕ್ಷತಾ ಕ್ರಮಗಳನ್ನು ಬಾತ್ರಿಪಡಿಸಿಕೊಂಡು., 
ಚಟುವಟಕೆಗಳು ನಡೆಯಲು ಸುಗಮಕಾರರಾಗಿ ಕೆಲಸ 
ಮಾಡುತ್ತಿದ್ದಾರೆ. ಶಿಕ್ಷಕರು ಕೋವಿಡ್‌ 19೨ ಸಂಕಷ್ಟ ಎದುರಿಸಲು 
ಸಮುದಾಂಖಯುವು ಬಲಅಷ್ಕವಾಗುವಂತೆ ಮಾಡಲು ಕೆಲಸ 
ಮಾಡುತ್ತಿದ್ದಾರೆ. ಈ ಪ್ರಕ್ರಿಯೆಯ ಜೊತೆಯಲ್ಲ ಈ ಸಾಂಕ್ರಾಮಿಕದ 
ಬಧ್ಧೆ ಮತ್ತು ಅದು ಹರಡದಂತೆ ತಡೆಯಲು ಕೈಗೊಳ್ಳಬೇಕಾದ 
ಕ್ರಮಗಳ ಬಧ್ಣೆ ಮಕ್ಕಕ ಜೊತೆಗೆ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. 
ರೋಗದಿಂದ ಕಾಪಾಡಲು ಮುಂಜಾಗ್ರತಾ ಕ್ರಮಗಳ ಕುರಿತು 
ಅರಿವನ್ನು ಮೂಡಿಸಲು ತಮ್ಮ ಸುತ್ತಮುತ್ತಅನ ಪ್ರದೇಶಗಳಲ್ಲ 
ಪ್ರಚಾರ ಕಾರ್ಯಗಳನ್ನು ಮಕ್ಕಳು ಕೈಗೊಂಡಿದ್ದಾರೆ. 


ತಂತ್ರಜ್ಞಾನದ ನೆರವಿನಿಂದ ಸಾಮರ್ಥ್ಯ ವರ್ಧನೆ 


ಕಟ್ಟುನಿಟ್ದಾದ ಲಾಕ್‌ಡೌನ್‌ ಸಮಯದಲ್ಲಿ. ಶಿಕ್ಷಕರ ಸಾಮರ್ಥ್ಯ- 
ವರ್ಧನೆ ಪ್ರಕ್ರಿಯೆಯನ್ನು ಸುಗಮಗೊಳಸುವಲ್ಲ ತಂತ್ರಜ್ಞಾನವು 
ವರವಾಗಿ ಬಂದೊದಗಿದೆ. ಶಿಕ್ಷಕರು ತಂತ್ರಜ್ಞಾನದ ಬಳಕೆಯುಂದಾಗಿ 
ಸಹ-ಕಲಅಕೆಗಾಗಿ ಮತ್ತು ತಮ್ಮ ವೈಯಕ್ತಿಕ ಹಾಗು ವೃತ್ತಿ 
ಬೆಳವಣಿಗೆಗಾಗಿ ಒಬ್ಬರೊಡನೆ ಇನ್ನೊಬ್ಬರು ಸಂಪಕ್ಕದಿಂದಿದ್ದು. 
ಹಲವಾರು ವೆಬನಾರುಗಕಲ್ಲ ಭಾಗವಹಿಸಿದ್ದಾರೆ. 


ಮುಕ್ತಾಯ 


ಈ ಎಲ್ಲ ಪ್ರಯತ್ನಗಳಂದಾಗಿ ಲಾಕ್‌ಡೌನ್‌ ಇದ್ದರೂ ಮತ್ತು 
ಅವುಗಳ೦ದ ಅಡಚಣಿಗಳದ್ದರೂ ವಾವು ಉದಯ ಸಾಮುದಾಲಖುಕ 
ಪಾಠಶಾಲೆಗೆ ಭರ್ತಿಯಾದ ಮತ್ತು ನಾವು ಕೆಲಸ ಮಾಡುವ ಎರಡು 
ಸರ್ಕಾರಿ ಶಾಲೆಗಳ ಅಂಗನವಾಡಿಯ ಎಲ್ಲ 3ಂ5ರ ಮಕ್ಕಳನ್ನು 
ತಲುಪಿದೆವು. ಒಂದು ತಿಂಗಳ ಕಾಲದ ನಮ್ಮ ಕೆಲಸವನ್ನು 
ಗಮನಿಸಿರುವ ಸರ್ಕಾರಿ ಶಾಲೆಗಳಲ್ಲ ಓದುತ್ತಿರುವ ಮಕ್ಕಳ 
ಪೋಷಕರು ಈಗ ತಮ್ಮ ಮಕ್ಷಳ ಶಾಲೆಗಳಲ್ಲೂ ಇದೇ ರೀತಿಯ 
ಕ್ರಮಗಳನ್ನು ಅನುಸರಿಸಬೇಕೆಂದು ಆಗ್ರಹಿಸುತ್ತಿದ್ದಾರೆ. ಕಣ್ಣ 
ಮುಂದೆಯೇ ತಮ್ಮ ಮಕ್ಕಳು ಕಲಯುತ್ತಿರುವುದನ್ನು ಮತ್ತು 
ಹಲವಾರು ಚಟುವಟಕೆಗಳಕಲ್ಲ ಭಾಗಿಯಾಗುತ್ತಿರುವುದನ್ನು ಮೋಡಿ 
ಸಮುದಾಯದ ಜನರು ಬಹಳ ಸಂತುಷ್ಟರಾಗಿದ್ದಾರೆ. ಘಂ 
ಸಾಂಕ್ರಾಮಿಕದ ಕಾರಣದಿಂದಾಗಿ ಸರ್ಕಾರಿ ಶಾಲೆಗಳು 
ಮುಚ್ಚಿರುವಾಗ ಶೇ ಸವಾಲನ ಸಂಕಷ್ನದ ಸಮಯದಲ್ಲೂ 
ಶಿಫಾರಸಾದ ಸುರಕ್ಷಿತ ಕ್ರಮಗಳನ್ನು ಕೈಬಡದೆ ಗುಣಮಟ್ಟದ 
ಶಿಕ್ಷಣವನ್ನು ತಮ್ಮ ಮಕ್ಷಳಗೆ ನೀಡಲು ಇನ್ನೂ ಕೂಡ 
ಪರಿಶ್ರಮಿಸುತ್ತಿರುವ ನಮ್ಮ ಉದಯ  ಸಾಮುದಾಯುಕ 
ಪಾಠಶಾಲೆಗಳ ಶಿಕ್ಷಕರ ಬಣ್ಣೆ ಕೂಡ ಅವರು ಸಂತುಷ್ಟರಾಗಿದ್ದಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


118 


ಶುಭಂ ಗರ್ಗ್‌ ಸರ್ಕಾರಿ ಶಾಲೆಗಳಲ್ಲ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಗ್ರಾಮೀಣ ಸಮುದಾಯಗಳೊಂದಿಗೆ ಕೆಲಸ 
ನಿರ್ವಹಿಸುತ್ತಿರುವ ಗ್ರಾಮೀಣ ಶಿಕ್ಷಾ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ. ಅವರು ಗ್ರಾಮೀಣ ಕೇಂದ್ರದಲ್ಲ 
ಕಾರ್ಯಾಚರಣೆಗಳು. ಪಾಲುದಾರಿಕೆ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಪ್ರಕಾರ್ಯಗಳ ಮೇಲ್ವಚಾರಣಿ ಮಾಡುತ್ತಿದ್ದಾರೆ. 
ಶುಭಂರವರು ಇನ್ಸ್‌ ಟಟ್ಯೂಟ್‌ ಆಫ್‌ ರೂರಲ್‌ ಮ್ಯಾನೇಜ್ಯೆಂಟ್‌, (ಐಆರ್‌ ಎಂಎ) ಆನಂದ್‌ ದಿಂದ ಗ್ರಾಮೀಣ ಆಡಳತ 
ನಿರ್ವಹಣಿೆಯಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಶುಭಂರವರನ್ನು shubham.garg 
@eraminshiksha.org.in ಮೂಲಕ ಸಂಪರ್ಕಿಸಬಹುದು. 


ವಿಷ್ಣು ಗೋಪಾಲ್‌ ಮೀನಾ ಅವರು ಗ್ರಾಮೀಣ ಶಿಕ್ಷಾ ಕೇಂದ್ರದ ಶೈಕ್ಷಣಿಕ ಸಮನ್ಪಯಕಾರರಾಗಿದ್ದಾರೆ ಮತ್ತು ಶಾಲಾ 
ಶಿಕ್ಷಣರಂಗದಲ್ಲ 2೦ ವರ್ಷಗಳ ಕಾಲ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಅವರು ಉದಯ ಸಾಮುದಾಲಖುಕ 
ಪಾಠಶಾಲೆಗಳನ್ನು ಸ್ಥಾಪಿಸುವಲ್ಲ ಮತ್ತು ಮಕ್ನಳನ್ನು ಶಿಕ್ಷಣದೊಂದಿಗೆ ಸಂಪರ್ಕಿಸಲು ಕ್ರೀಡೆಗಳನ್ನು ಪರಿಚಯುಸುವುದರಲ್ಲ 
ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಿಷ್ಣು ಅವರು ಗ್ರಾಮೀಣ ಶಿಕ್ಲಾ ಕೇಂದ್ರವು ಪ್ರಕಟಸುವ ಮಕ್ಕಳ ನಿಯತಕಾಅಕೆ ಮೊರಂಗೆ 
ಪತ್ರಿಕೆಯ ಸಂಪಾದಕರು ಸಹ ಆಗಿದ್ದಾರೆ. ಅವರನ್ನು vishnu.gopal@graminshiksha.org.in ಮೂಲಕ 
ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


